ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಬೆಂಗಳೂರು ನಗರದ ಬೀದಿ ನಾಯಿಗಳ ಗಣತಿ 


ಶ್ರೀಲಹರ್ಕಿಂಗ್‌ಸಿರೋಯಾ(ವಿಧಾನಸಭೆಯಿಂದಚುನಾಯಿತರಾದವರು):- 
811 (648) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರು ನಗರದಲ್ಲಿರುವ ಬೀದಿ ನಾಯಿಗಳ ಸಂಖ್ಯೆ ಎಷ್ಟು ; ವಲಯವಾರು ಮಾಹಿತಿಯನ್ನು 
ನೀಡುವುದು; 


(ಆ) ಬೆಂಗಳೂರು ನಗರದಲ್ಲಿರುವ ಬೀದಿ ನಾಯಿಗಳ ಗಣತಿ ಮಾಡಲು ಸರ್ಕಾರವು ತೆಗೆದುಕೊಂಡಿರುವ 
ಕ್ರಮಗಳೇನು ; (ಪೂರ್ಣ ಮಾಹಿತಿಯನ್ನು ನೀಡುವುದು) 


(ಇ) ಇದುವರೆವಿಗೂ ಎಷ್ಟು ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲಾಗಿರುತ್ತದೆ ; 


(ಈ) ಬೀದಿ ನಾಯಿಗಳ ಹಾವಳಿ ಮತ್ತು ನಿಯಂತ್ರಣಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


